ಲಿಖಿತ ಮೂಲಕ ಉತ್ತರಿಸುವ ಕರ್ನಾಟಕ ವಿಧಾನ ಪರಿಷತ್ತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಗುರುವಾರ,ದಿನಾಂಕ : 25ನೇ ಜುಲೈ, 2019 


10. ಶಾಲಾ ಕಾಲೇಜುಗಳ ಮತ್ತು ದೇವಸ್ಥಾನಗಳ ಸಮೀಪ ಬಾರ್‌ ಮತ್ತು ವೈನ್‌ ಶಾಪ್‌ ಇರುವ ಬಗ್ಗೆ 


ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ):- 


592 (756) ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಸರ್ಕಾರದ ನೀತಿ ನಿಯಮಗಳ ಪ್ರಕಾರ ಶಾಲೆಯಿಂದ ಕನಿಷ್ಠ ಎಷ್ಟು ಅಂತರದಲ್ಲಿ ಬಾರ್‌ ರೆಸ್ಟೋರೆಂಟ್‌, ವೈನ್‌ ಶಾಪ್‌ಗಳನ್ನು 


ಸಾಪಿಸಬಹುದಾಗಿದೆ ; 


[=] 


(ಆ) ಈ ನಿಯಮಗಳನ್ವಯ ದೇವಸ್ಥಾನ, ಪ್ರಾರ್ಥನಾ ಮಂದಿರ ಮತ್ತು ಮಧ್ಯದ ಅಂಗಡಿಗಳ ನಡುವೆ ಇರಬೇಕಾದ ಅಂತರ ಎಷ್ಟು ; 


(ಇ) ಹಲವಾರು ಸ್ಥಳಗಳಲ್ಲಿ ಶಾಲೆ ಕಾಲೇಜುಗಳ 100-200 ಅಡಿ ಅಂತರದಲ್ಲಿ ಮಧ್ಯದಂಗಡಿಗಳು ಕಾರ್ಯನಿರ್ವಹಿಸುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ ; 


(ಈ) ರಾಜ್ಯದಲ್ಲಿ ಕಾನೂನು ಉಲ್ಲಂಘನೆಯಾದ ಎಷ್ಟು ಪ್ರಕರಣಗಳು ದಾಖಲಾಗಿವೆ ; ಮತ್ತು ಅದರ ಮೇಲೆ ಸರ್ಕಾರ 
ತೆಗೆದುಕೊಂಡ ಕ್ರಮಗಳೇನು ; 


(ಉ) ಈ ತರಹದ ನಿಯಮ ಉಲ್ಲಂಘನೆಯಾದರು ಯಾವುದೇ ಕ್ರಮ ಕೈಗೊಳ್ಳದಿರುವ ಅಧಿಕಾರಗಳ ಮೇಲೆ ಸರ್ಕಾರ ಏನು ಕ್ರಮ 
ಜರುಗಿಸಿದೆ ? (ವಿವರ ನೀಡುವುದು) 


